ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1591 


ವ್ಯಾಪ್ತಿಯಲ್ಲಿ ಕೃಷಿ ಪಂಪ್‌ಸೆಟ್‌ 
ಗಳ 'ಪರಿವರ್ತಕಗಳು ಓವರ್‌ 
ಲೋಡ್‌ ಆಗಿ ಅಥವಾ 
ನಿರ್ವಹಣೆಯಿಲ್ಲದೆ ಪದೇ ಪದೇ 
ಸುಡುತ್ತಿದ್ದು, ಹೆಚ್ಚುವರಿ 
ಪರಿವರ್ತಕ ಅಳವಡಿಸಲು 
ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು: ಇವುಗಳನ್ನು 
ಬದಲಾಯಿಸಲು 
ವಿಳ೦ಂಬವಾಗುತ್ತಿರುವುದಕ್ಕೆ 
ಕಾರಣಗಳೇನು: 


ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) 
ಉತ್ತರಿಸಬೇಕಾದ ದಿನಾಂಕ 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
RKKKK 
ಪ್ರಶ್ನೆ ಉತ್ತರ 
ಅ) [ರೈತರ ಕೃಷಿ ಪಂಹ್‌ಸೆಟ್‌ಗಳಿಗೆ f 
ಹಗಲಿನ ವೇಳೆಯಲ್ಲಿಯೇ ಮಂಡ್ಯ ಜಿಲ್ಲೆಯಲ್ಲಿನ ರೈತರ ಕೃಷಿ ಪಂಪ್‌ ಸೆಟ್‌ ಗಳಿಗೆ 
ನಿರಂತರ 7 ಗಂಟೆಗಳ ವಿದ್ಯುತ್‌ | ಹಗಲಿನ ವೇಳೆಯಲ್ಲಿಯೇ ನಿರಂತರ 7 ಗಂಟೆಗಳ ವಿದ್ಯುತ್‌ 
ನೀಡುವಂತೆ ಸರ್ಕಾರದಿಂದ | ಸರಬರಾಜು ಮಾಡಲು' ಕರ್ನಾಟಿಕ ವಿದ್ಯುತ್‌ ಪ್‌ರಸರಣ 
ಈಗಾಗಲೇ ಆದೇಶವಾಗಿದ್ದುು ಈ| ನಿಗಮ ನಿಯಮಿತದ ವತಿಯಿಂದ ಹಲವು ಗ್ರಾಮಗಳಲ್ಲಿ 
ಯೋಜನೆಯು ಮಂಡ್ಯ | ಹೊಸದಾಗಿ ವಿದ್ಯತ್‌ ಉಪಕೇಂದ್ರಗಳನ್ನು ನಿರ್ಮಾಣ 
ಜಿಲ್ಲೆಯಲ್ಲಿ ಭಾಗಶ: .ಮಾತ್ರ| ಮಾಡಲು, ಈಗಾಗಲೇ ಚಾಲನೆಯಲ್ಲಿರುವ ವಿದ್ಯುತ್‌ 
ಅನುಷ್ಠಾನಗೊಂಡಿರುವುದು ಉಪಕೇಂದ್ರಗಳಲ್ಲಿ “ಹೆಚ್ಚುವರಿ ಪರಿವರ್ತಕಗಳನ್ನು 
i ಸರ್ಕಾರದ ಗಮನಕ್ಕೆ ಬಂದಿದೆಯೇ: | ಅಳವಡಿಸಲು, ಮೇಲ್ಲರ್ಜಿಗೇರಿಸುವುದು ಮತ್ತು ವಿದ್ಯುತ್‌ 
ಆ) |ಹಾಗಿದಲ್ಲಿ, ಪರಿಪೂರ್ಣವಾಗಿ | ಮಾರ್ಗಗಳ ಬಲವರ್ಧನೆಗೊಳಿಸಲು ಕ್ರಮ 
ಅನುಷ್ಠಾನಗೊಳಿಸಲು ಸರ್ಕಾರ | ಕೈಗೊಳ್ಳಲಾಗಿರುತ್ತದೆ. - 
ಕೈಗೊಂಡಿರುವ ಕ್ರಮಗಳೇನು: 
ಇ) | ಮಂಡ್ಯ ಹಾಗೂ. ಮೈಸೂರು ಜಿಲ್ಲೆ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಯು ಕೃಷಿ ಅವಲಂಬಿತ 


ಪ್ರದೇಶವಾಗಿರುವುದರಿಂದ ಬೇಸಿಗೆ ಕಾಲದಲ್ಲಿ ಎಲ್ಲಾ ರೈತರು 
ತಮ್ಮ ಪಂಪ್‌ಸೆಟ್‌ಗಳನ್ನು ಒಂದೇ ಸಮಯದಲ್ಲಿ 
ಚಾಲನೆಗೊಳೆಸುವುದರಿಂದ ಪರಿವರ್ತಕಗಳು ಓವರ್‌ಲೋಡ್‌ 
ಆಗುವ ಸಾಧ್ಯತೆ ಇರುತ್ತದೆ ಹಾಗೂ ವಿತರಣಾ ಪರಿವರ್ತಕಗಳು 
ವಿಫಲವಾಗುವ ಸಂಭವ ಹೆಚ್ಚಾಗಿರುತ್ತದೆ. 

ಓವರ್‌ ಲೋಡ್‌ ಸಮಸ್ಯೆಯನ್ನು ನಿವಾರಿಸಲು ಹೆಚ್ಚುವರಿ 
ವಿತರಣಾ ಪರಿವರ್ತಕಗಳನ್ನು ಅಳವಡಿಸಲಾಗುತ್ತಿದೆ. 2019-20 
ಹಾಗೂ 2020-21 (ಫೆಬ್ರವರಿ-2021ರ ಅಂತ್ಯಕ್ಕೆ) ನೇ ಸಾಲಿನಲ್ಲಿ 
ಮಂಡ್ಯ ಹಾಗೂ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 
11810 ಸಂಖ್ಯೆಯ ಪರಿವರ್ತಕಗಳನ್ನು ವಿವಿಧ 
ಕಾಮಗಾರಿಗಳಡಿಯಲ್ಲಿ ಅಳವಡಿಸಿದ್ದು, ಅವುಗಳ 'ವಿವರಗಳು 
ಕೆಳಕಂಡಂತಿವೆ :- 


ವಧವಿಸವಾದ ಪಾವತಣಗಳಸಂಪ್ಯ 
ಜಿಲ್ಲೆ 2019-20 | 2020-21 (ಫಬ್ರವರಿ-2021ರ ಅಲತ್ಯಕ್ಕೆ 
ಮೈಸೂರು | 3306 2451 
ಮಂಡ್ಯ 3343 2710 


ನಿಗಮ ವ್ಯಾಪ್ತಿಯಲ್ಲಿ ಕಾಲಕಾಲಕ್ಕೆ ವಿದ್ಯುತ್‌ ವಿತರಣಾ 
ಮಾರ್ಗಗಳು ಹಾಗೂ ಪರಿವರ್ತಕ ಕೇಂದ್ರಗಳ ನಿರ್ವಹಣಾ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿರುತ್ತದೆ. 


ರೈತರ ವನೀರಾವರಿ ಪಂಪ್‌ಸೆಟ್‌ ನ ವಿಫಲಗೊಂಡ 
ಪರಿವರ್ತಕಗಳನ್ನು ಕೆ.ಇ.ಆರ್‌.ಸಿ ಯ ನಿಯಮಾನುಸಾರ" 
ಲಭ್ಯತೆ ಹಾಗೂ ಜೀಷ್ಮತೆ ಆಧಾರದ ಮೇಲೆ 


ಬದಲಾಯಿಸಲಾಗುತ್ತದೆ. 
- 2 


೬ 


2018-19 ರಿಂದ ಹಾಗೂ 2020-21 (ಫೆಬ್ರವರಿ-2021ರ' - 
ಅಂತ್ಯಕ್ಕೆ) ನೇ ಸಾಲಿನಲ್ಲಿ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆ 
ವ್ಯಾಪ್ತಿಯಲ್ಲಿ 18962 ಸಂಖ್ಯೆಯ ಫರಿವರ್ತಕಗಳು 
ವಿಫಲಗೊಂಡಿದ್ದು, ' ಈಗಾಗಲೇ 1902 ಸಂಖ್ಯೆಯ 
ಪರಿವರ್ತಕಗಳನ್ನು ಬದಲಾಯಿಸಲಾಗಿರುತ್ತದೆ. ಬಾಕಿ ಇರುವ 
60 ಸಂಖ್ಯೆಯ ಪರಿವರ್ತಕಗಳನ್ನು ಬದಲಾಯಿಸಲು 
ಚಾಮುಂಡೇಶ್ವರಿ ವಿದ್ಯತ್‌ ಸರಬರಾಜು ನಿಗಮ ನಿಯಮಿತವು 


ಕ್ರಮ ಕೈಗೊಂಡಿದೆ. 

ಈ) | ಮೈಸೂರು ಜಿಲ್ಲೆಯಲ್ಲಿ ಅನಧಿಕೃತ ಮೈಸೂರು ಜಿಲ್ಲೆಯಲ್ಲಿ ರೈತರ ಅನಧಿಕೃತ ನೀರಾವರಿ 
ನೀರಾವರಿ ಪಂಪ್‌ಸೆಟ್‌ಗಳ | ಪಂಪ್‌ಸೆಟ್‌ಗಳ ಸಕ್ರುಮೀಕರಣಕ್ಕಾಗಿ ಒಟ್ಟು” 53,047 
ಸಕುಮೀಕರಣಕ್ಕೆ ಬಂದಿರುವ | ಸಂಖ್ಯೆಯ ಅರ್ಜಿಗಳು ನೋಂದಣಿಯಾಗಿದ್ದು, ಅವುಗಳ ಪೈಕಿ 
ಅರ್ಜಿಗಳ-`ಸ೦ಖ್ಯೆ” ಎಷ್ಟು: “ಸದರಿ -52,972- “ಸಂಖ್ಯೆಯ : ರೈತರು -" ನಿಗದಿತ -ಶುಲ್ಕಪಸ್ನು | 
ನೀರಾವರಿ ಪಂಪ್‌ಸೆಟ್‌ಗಳಿಗೆ | ಪಾವತಿಸಿರುತ್ತಾರೆ. ಫೆಬ್ರವರಿ 2021ರ ಅಂತ್ಯಕ್ಕೆ 50,205 
ಮೂಲಭೂತ ಸೌಲಭ್ಯ ಕಲ್ಪಿಸಲು | ಸಕ್ರಮೀಕರಣಗೊಂಡ ರೈತರ ಕೃಷಿ ಪಂಪ್‌ಸೆಟ್‌ಗಳಿಗೆ 
ಸರ್ಕಾರ ತೆಗೆದುಕೊಂಡಿರುವ | ವಿದ್ಯುತ್‌ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಅವಶ್ಯಕತೆ 
ಕ್ರಮಗಳೇನು: } ಇರುವೆಡೆಯಲ್ಲಿ ಪರಿವರ್ತಕಗಳನ್ನು ಅಳವಡಿಸಿ, ವಿದ್ಯುತ್‌ 

ಸರಬರಾಜು ಮಾಡಲಾಗುತ್ತಿದೆ. ಬಾಕಿ ಇರುವ 2767 

ಸಂಖ್ಯೆಯ ಅರ್ಜಿಗಳಿಗೆ ವಿದ್ಯುತ್‌ ಮೂಲಭೂತ 

ಸೌಕರ್ಯವನ್ನು ಕಲ್ಪಿಸುವ ಕಾಮಗಾರಿಗಳಿಗೆ ಪೂರ್ಣ ಗುತ್ತಿಗೆ 

ಆಧಾರದಲ್ಲಿ ಅವಾರ್ಡ್‌ ನೀಡಲಾಗಿರುತ್ತದೆ. ಚಾಮುಂಡೇಶ್ವರಿ 

ವಿದ್ಯುತ್‌ ಸರಬರಾಜು ಕಂಪನಿಯು ಈಗಾಗಲೇ ಫೆಬ್ರವರಿ- 

2021ರ ಅಂತ್ಯಕ್ಕೆ ರೂ.147.62 ಕೋಟಿ ಹಣವನ್ನು ಖರ್ಚು 
ಮಾಡಿದೆ. 

ಉ) | ಕಷಿ ಜಮೀನಿನಲ್ಲಿ ಮನೆ ನಿರಂತರ ಜ್ಯೋತಿ "ಯೋಜನೆಯಡಿ ಗ್ರಾಮಾಂತರ 
ಕಟ್ಟಿಕೊಂಡು ವಾಸ | ಪ್ರದೇಶಗಳಲ್ಲಿನ ಕೃಷಿ ಮತ್ತು ಕೃಷಿಯೇತರ ಸ್ಥಾವರಗಳನ್ನು 
ಮಾಡುತ್ತಿರುವ ರೈತರ ಮನೆಗಳಿಗೆ | ಬೇರ್ಪಡಿಸಿ ಕೃಷಿಯೇತರ ಸ್ಥಾವರಗಳಿಗೆ ನಿರಂತರ ವಿದ್ಯುತ್‌ 
ವಿರಂತರ ಜ್ಯೋತಿ ವಿದ್ಯುತ್‌ | ಸೌಲಭ್ಯ ಕಲ್ಲಿಸಲಾಗಿರುತ್ತದೆ. 
ನೀಡಲು ಸರ್ಕಾರ ಈ ಯೋಜನೆಯಡಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವ 
ತೆಗೆದುಕೊಂಡಿರುವ ಕ್ರಮಗಳೇನು: | ಕೃಷಿಯೇತರ ಸ್ಥಾವರಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್‌ 

ಸೌಲಭ್ಯ ನೀಡಲಾಗುವುದು. 

ಊ) | ರಾಜ್ಯದಲ್ಲಿ ಬೇಡಿಕೆಗಿಂತ ಪ್ರಸ್ತುತ ರಾಜ್ಯದಲ್ಲಿ ಬೇಡಿಕೆ ಇಲ್ಲದ ಸಮಯದಲ್ಲಿ 
ಹೆಚ್ಚುವರಿ ವಿದ್ಯತ್‌ | ಹಾಗೂ ಬೇಡಿಕೆ ಇದ್ದಾಗ, ಬೇಡಿಕೆಗನುಗುಣವಾಗಿ ವಿದ್ಯುತ್‌ 


ಲಭ್ಯವಾಗುತ್ತಿದೆಯೇ: ಹಾಗಿದ್ದಲ್ಲಿ, 
ರೈತರ ಕೃಷಿ ಪಂಪ್‌ಸೆಟ್‌ಗಳಿಗೆ 


"| ಹೆಚ್ಚುವರಿಯಾಗಿ ವಿದ್ಯತ್‌ 
ಸರಬರಾಜು ಮಾಡುವ 
ಯಾವುದಾದರೂ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ? 
(ವಿವರಗಳನ್ನು ಒದಗಿಸುವುದು) 


ಉತ್ಪಾದನೆಯಾಗುತ್ತಿರುವುದರಿಂದ ಯಾವುದೇ ಕೊರತೆ 
ಇರುವುದಿಲ್ಲ. | 

ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ವಿಗಮ 
ನಿಯಮಿತ ಮ್ಯಾಪ್ತಿಯಲ್ಲಿ ಸರ್ಕಾರದ ಆದೇಶದಂತೆ ರೈತರ 
ಕೃಷಿ ಪಂಪ್‌ಸೆಟ್‌ಗಳಿಗೆ ದಿನವಹಿ 7 ಗಂಟೆಗಳ ಕಾಲ 2 ಬ್ಯಾಚ್‌ 
ಗಳಲ್ಲಿ 3 ಫೇಸ್‌ ವಿದ್ಯುತ್‌ ಸರಬರಾಜು ಮಾಡಲಾಗುತ್ತಿದೆ. 

ತಾಂತ್ರಿಕ ಸಾಧ್ಯತೆ ಇರುವ ಕೃಷಿ ಪಂಪ್‌ಸೆಟ್‌ಗಳಿಗೆ 
ಹಗಲಿನ ವೇಳೆಯಲ್ಲಿಯೇ ವಿರಂತರ 7 ಗಂಟೆಗಳ ಕಾಲ 3 ಫೇಸ್‌ 
ವಿದ್ಯುತ್‌ನ್ನು ಸರಬರಾಜು ಮಾಡಲಾಗುತ್ತಿದೆ. 

ಹೆಚ್ಚುವರಿಯಾಗಿ ರೈತರ ಕೃಷಿ ಪಂಪ್‌ ಸೆಟ್‌ ಗಳಿಗೆ 
ವಿದ್ಯತ್‌ ಸರಬರಾಜು ಮಾಡುವ ಪ್ರಸ್ತಾವನೆ ಸರ್ಕಾರದ 


ಸಂಖ್ಯೆ: ಎನರ್ಜಿ 84 ಇಬಿಎಸ್‌ 2021 


ಮುಂದಿರುವುದಿಲ್ಲ. 
eS) 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


